ಕರ್ನಾಟಿಕ ವಿಧಾನ ಪರಿಷತ್ತು 


(15ನೇ ವಿಧಾನ ಪರಿಷತ್ತು, 11ನೇ ಅಧಿವೇಶವ) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 767 (854) 
ಸದಸ್ಯರ ಹೆಸರು ್ಲ ಶ್ರೀ ಬಿ.ಜಿ ಪಾಟೀಲ್‌ (ಸ್ಮ4ಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸುವ ದಿನಾಂಕ ಃ 20.12.2021 
ಅರಣ್ಯ, ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ 
ಹಾತಿಸುವವವು ಗ್ರಾಹಕರ ವ್ಯವಹಾರಗಳ ಸಚಿವರು 
k, ಪ್ರಶ್ನೆ ಉತ್ತರ | 


ಕಲಬುರಗಿ ಹೃದಯ ಭಾಗದಲ್ಲಿರುವ | ಕಲಬುರಗಿ ಹೃದಯ ಭಾಗದಲ್ಲಿರುವ ಮಕ್ಕಳ ಉದ್ಯಾನವನ ಮತ್ತು 
ಪ್ರಾಣಿ ಸಂಗ್ರಹಾಲಯದ ವಿಸ್ತೀರ್ಣ | ಕಿರು ಮೃಗಾಲಯದ ವಿಸ್ತೀರ್ಣವು 6-33 ಎಕರೆ ಇರುತ್ತದೆ. | 
ಎಷ್ಟು; (ವಿವರ ನೀಡುವುದು) | 


ಪ್ರಾಣಿ ಸಂಗ್ರಹಾಲಯವನ್ನು ಬೇರೆಡೆ | ಪ್ರಾಣಿ ಸಂಗ್ರಹಾಲಯವನ್ನು ಬೇರೆಡೆ ಸ್ಮಳಾಂತರಿಸುವ ಪ್ರಸ್ತಾವನೆ ' 
ಸ್ಥಳಾಂತರಿಸುವ ಪ್ರಸ್ತಾವನೆ ಸರ್ಕಾರದ ಸರ್ಕಾರದ ಗಮನಕ್ಕೆ, ಬಂದಿರುತ್ತದೆ. | 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಪ್ರಾಣಿ ಸಂಗ್ರಹಾಲಯವನ್ನು ಬೇರೆಡೆ 
ಸ್ಥಳಾಂತರಿಸಲು ಕಾರಣವೇನು; (ವಿವರ 
ನೀಡುವುದು) 


ಸದರಿ ಮೃಗಾಲಯದಲ್ಲಿ ಅಲ್ಪ ಪ್ರಮಾಣದ ಪ್ರಾಣಿ ಪಕ್ಷಿಗಳು 
ಇರುವುದರಿಂದ ಮತ್ತು ಸ್ಥಳದ ಕೊರತೆಯಿಂದ ಹಾಗೂ ಸದರಿ! 
ಜಾಗವು ಕಲಬುರಗಿ ಮಹಾನಗರ ಪಾಲಿಕೆಯದಾಗಿದ್ದು, ಗುತ್ತಿಗೆ' 
ಪಡೆದು ಬಾಡಿಗೆ ವನೀಡಲಾಗುತ್ತಿರುವುದರಿಂದ ik 


ಸ್ಮಳಾಂತರಿಸಲಾಗುವುದು. 


ಪ್ರಾಣಿ ಸಂಗ್ರಹಾಲಯವನ್ನು 
ಸ್ಮಳಾಂತರಿಸಲು ನಿರ್ಧರಿಸಿದ್ದಲ್ಲಿ, ಎಲ್ಲಿ 
ಮತ್ತು ಎಷ್ಟು ವಿಸೀರ್ಣದಲ್ಲಿ ಯಾವಾಗ 
ಪ್ರಾಣಿ ಸಂಗ್ರಹಾಲಯವನ್ನು ನಿರ್ಮಾಣ 
ಮಾಡಲಾಗುವುದು; ಇದಕ್ಕೆ ತಗಲುವ 
ವೆಚ್ಚ ಎಷ್ಟು? (ಸಂಪೂರ್ಣ ವಿವರ 
ನೀಡುವುದು) 


ಕಲಬುರಗಿ ಜಿಲ್ಲೆಯ ಚಿತ್ತಾಪೂರ ತಾಲ್ಲೂಕಿನ ಮಾಡಬೂಳ ಗ್ರಾಮದ | 
ಸರ್ವೆ ನಂ.48 ರಲ್ಲಿ ಸ್ಥಳಾಂತರಿಸಲು ನಿರ್ಧರಿಸಲಾಗಿದ್ದು, 42- 38 | 

ಎಕರೆ ಜಮೀನಿನ ವಿಸ್ತೀರ್ಣದಲ್ಲಿ ಪ್ರಾಣಿ ಸಂಗ್ರಹಾಲಯವನ್ನು ' 
ನಿರ್ಮಿಸಲಾಗುವುದು. | 


ಈಗಾಗಲೇ 2525 ಮೀಟರ್‌ ಕಾಂಪೌಂಡ್‌ ಗೋಡೆ ನಿರ್ಮಾಣ 
ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದ್ದು, ಅನುದಾನದ 
ಲಭ್ಯತೆಯನುಸಾರ ಪ್ರಾಣಿ ಸಂಗ್ರಹಾಲಯದ ಇತರೆ | 
ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು. | 


ಪ್ರಾಣಿ ಸಂಗ್ರಹಾಲಯವನ್ನು ನಿರ್ಮಾಣ ಮಾಡಲು ಒಟ್ಟು | 
ಅಂದಾಜು ವೆಚ್ಚ ರೂ. 3039.00 ಲಕ್ಷಗಳು ತಗಲುತ್ತದೆ. | 
| 
| 


ES 


ಸಂಖ್ಯೆ: ಅಪಜೀ 129 ಎಫ್‌ಪಿಸಿ 2021 


ಗ್ರಾಹಕರ ವ್ಯವಹಾರಗಳ ಸಚಿವರು. 


